ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [1019 


ಸದಸ್ಯರ ಹೆಸರು ಶ್ರೀ ಕೆ ಹರೀಶ್‌ ಕುಮಾರ್‌ 
ಉತ್ತರಿಸುವ ದಿನಾಂಕ 22-12-2021 
ಉತ್ತರಿಸುವವರು ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 
ಕ್ರ. 
ಸ ಪ್ರಶ್ನೆ ಉತ್ತರ 
ಅ | ರಾಜ್ಯದಲ್ಲಿ ಕಂದಾಯ ಅದಾಲತ್‌ ಹೌದು. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 65 ಎಂಆರ್‌ಆರ್‌ 
ಜಾರಿಯಲ್ಲಿದೆಯೇ; 2020 ದಿನಾಂಕ:09-03-2021ರ ಆದೇಶದಂತೆ ದಕ್ಷಿಣ ಕನ್ನಡ, 
ಉಡುಪಿ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ 
ಜಿಲ್ಲೆಗಳಿಗೆ ಹೊರತುಪಡಿಸಿ, ಕಂದಾಯ ಅದಾಲತ್‌ ಕಾರ್ಯ 
ಕ್ರಮದ ಮೂಲಕ ಪಹಣಿ ತಿದ್ದುಪಡಿ ಅಧಿಕಾರವನ್ನು ಸಹಾಯಕ 
ಆಯುಕ್ತರಿಂದ ತಹಶೀಲ್ದಾರರಿಗೆ ದಿನಾಂಕ: 31/12/2021ರವರೆಗೆ 
ಪ್ರತ್ಯಾಯೋಜಿಸಿ ಆದೇಶಿಸಲಾಗಿರುತ್ತದೆ. 
8 ed 
ಆ | ಪಹಣಿಯಲ್ಲಿ ದಾಖಲಿಸುವಾಗ ಪಹಣಿಯಲ್ಲಿ ದಾಖಲಿಸುವಾಗ ಸಿಬ್ಬಂದಿಗಳು ಕೈತಪ್ಪಿನಿಂದ 
ಸಿಬ್ಬಂದಿಯಿಂದಾಗುತ್ತಿರುವ ತಪ್ಪುಗಳು ವರ್ಷ | ತಪ್ಪಾಗಿ ನಮೂದಿಸಿದಲ್ಲಿ ಸಂಬಂಧಿಸಿದ ಉಪ ವಿಭಾಗಾಧಿಕಾಗಳ 
ಕಳೆದ ರೂ ಸರಿಪಡಿಸಲಾಗುತ್ತಿಲ್ಲ; ಈ | ಆದೇಶ ಪಡೆದು ನಿಯಮಾನುಸಾರ ಕ್ರಮ ವಹಿಸಲಾಗುತ್ತಿದೆ. 
ಕುರಿತಂತೆ ಸರ್ಕಾರವು ತೆಗೆದುಕೊಂಡ 
ಕ್ರಮವೇನು? (ಸಂಪೂರ್ಣ ವಿವರ 
ಒದಗಿಸುವುದು) 
ರ 
ಕಂಇ 273 ಎಂಆರ್‌ಆರ್‌ 2021 se 
? x 
“A A 
(ಆರ್‌. ಅಶೋಕ) 


ಕಂದಾಯ ಸಚಿವರು 


